ಸಿಹಿ ತಿಂಡಿಯಲ್ಲಿ ಗಣಿತ 
ಪ್ರಮೋದ್‌ ಕಂದ್‌ ಪಾಲ್‌ 


ನಾವೆಲ್ಲ ಗಮನಿಸಿರುವ ಹಾಗೆ, ಬಹಳಷ್ಟು ಸಲ ಯಾವುದೋ ಒಂದು ಸಂಗತಿ 
ನಾವು ಬಯಸಿದಂತೆ ನಡೆಯಲಿ ಎಂದು ನಾವು ಆಶಿಸಿದಾಗ ಅದು ನಾವು 
ಬಯಸಿದಂತೆಯೇ ನಡೆದುಬಿಡುತ್ತದೆ ಅಥವಾ ನಮ್ಮ ವಿರೀಕ್ಷಗೂ ಮೀರಿ 
ಮತ್ತಷ್ಟು ಚೆನ್ನಾಗಿಯೇ ನಡೆದು ಹೋಗುತ್ತದೆ. 


ಇತ್ತೀಚೆಗಷ್ಟೇ ಇಂತಹ ಒಂದು ಘಟನೆ ನಡೆದಿರುವುದರಿಂದಾಗಿ ಇದನ್ನಿಲ್ಲಿ 
ಹೇಳುತ್ತಿದ್ದೇನೆ. ನಾನು ೨ನೆಯ ತರಗತಿಯ ಮಕಳಿಗೆ ಗಣಿತ ಕಲಿಸುತಿದ್ದೆ. 
ತರಗತಿಯಲ್ಲಿ ಮುಂದೆ ಹೋಗುವ ಮುಂಚೆ ಮಕ್ಕಳ ಕಲಿಕೆಯ ಮಟ್ಟಿವನ್ನು 
ಗಮನದಲ್ಲಿರಿಸಿಕೊಳ್ಳವಂತೆ ನನಗೆ ಸೂಚನೆ ನೀಡಲಾಗಿತ್ತು. ಆ ದಿನ ನಾನು 
ಮಕ್ಕಳಿಗೆ “ಸ್ಥಾನಬೆಲೆ'ಯನ್ನು ಕುರಿತು ಪಾಠಮಾಡಬೇಕಾಗಿತ್ತು. ಈ ಪರಿಕಲ್ಪನೆ 
ಮೂಡಿಸುವ ಪಾಠವನ್ನು ತೆಗೆದುಕೊಳ್ಳವ ಹಿಂದಿನ ದಿನ ನಾನು ನನ್ನ 
ಸಹೋದ್ಯೋಗಿ ಶಿಕ್ಷಕರೊಂದಿಗೆ ಇದರ ವಿವಿಧ ಕಲಿಕಾ ಬೋಧನಾ ವಿಧಾನಗಳ 
ಕುರಿತು ಚರ್ಚಿಸುತ್ತಿದ್ದೆ. ಅಲ್ಲಿ ಬಂದಂತಹ ಎಲ್ಲ ಸಲಹೆ ಸೂಚನೆಗಳನ್ನು 
ನಾನು ನನ್ನ ಡೈರಿಯಲ್ಲಿ ಗುರುತು ಹಾಕಿಕೊಂಡೆ. 


ಮರುದಿನ ನಾನು ತರಗತಿಗೆ ಹೋದಾಗ ಮಕ್ಕಳೊಂದಿಗೆ ಅವರ ಮನೆ ಹಾಗೂ 
ಕೌಟಂಬಿಕ ಪರಿಸರವನ್ನು ಕುರಿತು ಲೊಣಾಬಿರಾಮವಾಗಿ ಮಾತುಕತೆ 
ಪ್ರಾರಂಬಿಸಿದೆ. “ಸರ್‌, ಈವತ್ತು ನಮಗೊಂದು ಕಥೆ ಹೇಳಿ” ಎಂದು ಒಂದು 
ಮಗು ಕೇಳಿತು. ತತ್‌ಕ್ಷಣವೇ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾ 
ಮತ್ತೊಂದು ಮಗುವು ಹೇಳಿತು “ಕಥೆ ಹೇಳುವುದಕ್ಕೆ ಇದೇನು ಹಿಂದಿ ಬಾಷಾ 
ತರಗತೀನಾ? ಇದು ಗಣಿತದ ತರಗತಿ, ಇಲ್ಲಿ ಯಾರು ಕಥೆ ಹೇಳ್ತಾರೆ”? ಹೀಗೇ 
ಮಕ್ಕಳ ಮಾತು ಸಾಗಿದ್ದಂತೆಯೇ ಧಥಟ್ಕ್ಟಿನೆ ನನಗೊಂದು ಆಲೋಚನೆ 
ಹೊಳೆಯಿತು. 'ಸ್ಮಾನ ಬೆಲೆಯ ಪರಿಕಲ್ಪನೆಯನ್ನು ವಿವರಿಸಲು 
ಕಥೆಯೊಂದನ್ನು ಏಕ ಬಳಸಬಾರದು ಎಂದು? ತತ್‌ಕ್ಷಣವೇ ಮಕ್ಕಳನ್ನು 
ವೃತ್ತಾಕಾರವಾಗಿ ಕುಳ್ಳಿರಿಸಿ " ಸಿಲಾಯ್‌ ಬಿನಾಯ್ಕಿಶಾಯ್‌' ಎಂಬ ಕಥೆಯನ್ನು 
ಹೇಳಲು ಪ್ರಾರಂಬಿಸಿದೆ. 


ಕಥೆ ಹೀಗಿದೆ. ಹಳ್ಳಿಯೊಂದರಲ್ಲಿ ಒಬ್ಬ ಅಜ್ಜಿ ಮತ್ತವಳ ಮೊಮ್ಮಗಳು 
ವಾಸವಾಗಿರುತ್ತಾರೆ. ಅಜ್ಮಿಗೆ ಸಿಹಿ ತಿಂಡಿಯದೊಂದು ಅಂಗಡಿ ಇದ್ದು, ಅಜ್ಜಿ 
ಅಲ್ಲಿ ಸಿಲಾಯ್‌ ಬಿನಾಯ್‌ ಮಿಠಾಯ್‌ ಎಂಬ ಸಿಹಿ ತಿಂಡಿ ತಯಾರಿಸಿ ಮಾರಾಟ 
ಮಾಡುತಿರುತಾಳೆ. ಅದು ಮಿಠಾಯಿ ಮತ್ತಿತರ ವಸ್ತುಗಳನ್ನು ಎಣಿಸಿ ಮಾರಾಟ 
ಮಾಡುವ ಅಂದಿನ ಕಾಲವಾಗಿತ್ತು. ಉದಾಹರಣೆಗೆ, ಯಾರಾದರೂ ಅಜ್ಜಿಯ 
ಬಳಿ ೨೫ ಸಿಲಾಯ್‌ ಬಿನಾಯ್‌ ಎಮಿಠಾಯ್‌ ಬೇಕಂದು ಕೇಳಿದರೆ ಅಜ್ಮಿ ಆ 
ಸಿಹಿಯನ್ನು ಒಂದೊಂದಾಗಿ ಲೆಕ್ಕ ಮಾಡಿಕೊಡಬೆಣಾಗಿತ್ತು. ಒಂದು ಬೇಳೆ 


ಅಜ್ಮಿಯಲ್ಲಿ ಯಾರಾದರೂ ೬೫ ಅಥವಾ ೮೫ ಮಿಠಾಯಿ ಬೇಕು ಎಂದರೆ ಆಕೆ 
ಒಂದೊಂದಾಗಿ ೧ ೨ ೩ ಎಂದು ೬೫ ಅಥವಾ ೮೫ ಆಗುವವರೆಗೆ 
ಎಣಿಸಿಕೊಂಡು ಕೂರಬೇಕಾಗಿತ್ತು. ಅಜ್ಜಿಗೆ ಅದೊಂದು ಬಾರೀ ತಲೆನೋವೇ 
ಆಗಿತ್ತು. ಅಷ್ಟರಲ್ಲಿ ದೀಪಾವಳಿ ಹಬ್ಬ ಸಮೀಪಿಸಿತು. ಜನರು ಗುಂಪು ಗುಂಪಾಗಿ 
ಬಂದು ಅಜ್ಜಿಯ ಬಳಿ ಸಿಹಿ ಕೊಳ್ಳವುದಿತ್ತು. ಅಜ್ಮಿ ತನ್ನ ಕೆಲಸದಲ್ಲಿ 
ನೆರವಾಗಲೆಂದು ಮತ್ತು ನಡುವೆ ತನಗೂ ಅಲ್ಪಸ್ವಲ್ಪ ವಿರಾಮ ಸಿಗಲೆಂದು 
ಯೋಚಿಸಿ ಮೊಮ್ಮಗಳನ್ನು ತನ್ನ ಸಿಹಿತಿಂಡಿಯ ಅಂಗಡಿಗೆ ಜೊತೆಯಲ್ಲಿ 
ಕರೆದೊಯ್ದಳು. ಮೊಮ್ಮಗಳಿಗೂ ಹೇಗೂ ದೀಪಾವಳಿಯ ರಜೆ. ಮರುದಿನದಿಂದ 
ಅಜಿ ಮೊಮ್ಮಗಳು ಕೂಡಿ ಅಂಗಡಿಗೆ ಹೋಗತೊಡಗಿದರು. 


ಅಜ್ಜಿ ತಾನು ಸಿಹಿಯ ತಯಾರಿಯಲ್ಲಿ ಮುಳುಗಿರುವಾಗ ಮೊಮ್ಮಗಳಿಗೆ 
ತಯಾರಾದ ಸಿಹಿ ತಿಂಡಿಯನ್ನು ಮಾರಾಟಿ ಮಾಡುವ ಜವಾಬ್ದಾರಿಯನ್ನು 
ವಮಹಿಸಿಕೊಟ್ಟಿಳು. ಮೊಮ್ಮಗಳು ಏನು ಮಾಡಿದಳೆಂದರೆ, ಅಜ್ಜಿ ಮಾರಾಟ 
ಮಾಡುತಿದ್ದ ರೀತಿಯನ್ನು ಅನುಸರಿಸದೆ ತನ್ನದೇ ಆದ ವಿಧಾನದಲ್ಲಿ ಮಾರಾಟ 
ಮಾಡಲು ಮುಂದಾದಳು. ಆಕೆ ಪ್ರತ್ಯೇಕವಾಗಿ ೧೦ರ ಕಟ್ಟುಗಳಲ್ಲಿ ವಿಂಗಡಿಸಿ 
ಸಿಲಾಯ್‌ ಬಿನಾಯ್‌ ಮಿಠಾಯ್ಗಳನ್ನು ಕಟ್ಟೆಟ್ಟಿಳು. ಯಾರಾದರೂ ೨೫ 
ಮಿಠಾಯಿ ಬೇಕಂದು ಕೇಳಿದರೆ ೧೦ರ ಎರಡು ಕಟ್ಟಿ ಮತ್ತು ಬಿಡಿಯಾಗಿ ೫ 
ಮಿಠಾಯಿಗಳನ್ನು ಎಣಿಸಿಕೊಡುವಳು. ಅದೇ ಪ್ರಕಾರವಾಗಿ ಯಾರಾದರೂ ೪೫ 
ಮಿಠಾಯಿ ಕೇಳಿದರೆ ೧೦ರ ನಾಲ್ಕು ಕಟ್ಟುಗಳನ್ನು ಕೊಟ್ಟು ಮೇಲೆ ೫ 
ಮಿಠಾಯಿಗಳನ್ನು ಬಿಡಿಯಾಗಿ ಎಣಿಸಿಕೊಡುವಳು. ಇದನ್ನೆಲ್ಲ ಒಳಗಡೆ ನಿಂತು 
ಗಮನಿಸುತ್ತಿದ್ದ ಅಜ್ಜಿಯು ಮೊಮ್ಮಗಳು ಅವಸರದಲ್ಲಿ ಮಿಠಾಯಿಗಳನ್ನು 
ಲೆಕ್ಕಮಾಡುತ್ತಿದಾಳೆ ಮತ್ತು ಇಷ್ಟೊಂದು ವೇಗವಾಗಿ ಕಲಸ 
ಮಾಡುತಿರುವುದರಿಂದಾಗಿ ಎಣಿಸುವುದರಲ್ಲಿ ತಪ್ಪು ಮಾಡುತ್ತಿರಬಹುದು 
ಇವಳನ್ನು ಅಂಗಡಿಗೆ ಕರೆದುಕೊಂಡು ಬಂದ ತನ್ನ ನಿರ್ಧಾರವೇ ತಪ್ಪು ಎ೦ದು 
ತಲೆಯ ಮೇಲೆ ಕೈಯಿಟ್ಟುಕೊಂಡಳು. ತನ್ನ ಮೊಮ್ಮಗಳು ಎಲ್ಲವನ್ನೂ 
ಒಟ್ಟಾರೆಯಾಗಿ ಕಲಸುಮೇಲೋಗರ ಮಾಡುತ್ತಿರಬಹುದೆಂಬುದು ಅವಳ 
ಚಿಂತೆಯಾಗಿತ್ತು. ಆದರೇನು ಮಾಡುವುದು, ಅಜಿ ಅನ್ಯಮನಸ್ಮಳಾಗಿಯೇ 
ಸಿಹಿಯ ತಯಾರಿಯಲ್ಲಿ ಮುಳುಗಿದಳು. 


ಸಂಜೆಯಾಗುವಷ್ಟರಲ್ಲಿ ಅಜ್ಜಿಯ ಸಿಹಿತಿಂಡಿ ತಯಾರಿಯ ಕೆಲಸಮುಗಿಯಿತು. 
ತನ್ನ ಮೊಮ್ಮಗಳಿಂದಾಗಿ ಕಲಸವೆಲ್ಲ ಕಟ್ಟುಹೋಯಿತೆಂದು ಆಕ ತಿಳಿದಳು. 
ತಾನು ನಿರೀಕ್ಷಿಸಿದ ಮೊತ್ತದಷ್ಟು ಹಣ ಸಂಪಾದನೆ ಆಗಲಿಲ್ಲವೆಂದೇ ಆಕೆ 
ತೀರ್ಮಾನಿಸಿದಳು. ದೀಪಾವಳಿ ಹಬ್ಬದ ಸಮಯದಲ್ಲಿ ತಾನು ಉತ್ತಮ 
ಸಂಪಾದನೆ ಮಾಡತ್ತಿದ್ದೆ, ಈ ಸಲ ತಾನು ನಿರೀಕ್ಲಿಸಿದಂತೆ ಆಗಲಿಲ್ಲ ಹಬ್ಬವೂ 
ಮುಗಿಯುತ್ತಾ ಬಂತು ಎಂದು ಆಕ ಚಿಂತಿತಳಾದಳು. ಹೇಗೂ ಅಜ್ಜಿ 
ಹಣವಿರಿಸುವ ಪೆಟ್ಟಿಗೆಯ ಬಳಿ ಬಂದಾಗ ಬಹಳ ಮೊತ್ತದ ಹಣ ಅಲ್ಲಿ 


ಸಂಗ್ರಹವಾಗಿರುವುದನ್ನು ನೋಡಿ ಅಜ್ಜಿ ದಂಗುಬಡಿದು ಹೋದಳು. 


ಅಷ್ಟ್ಣ್ಹೊಂ೦ದು ಮೊತ್ತದ ಹಣ ಸಂಪಾದನೆಯಾಗಿರುವುದನ್ನು ಅವಳಿಂದ 
ನಂಬಲಾಗಲಿಲ್ಲ. ಅಷ್ಟು ಕಡಮೆ ಸಮಯದಲ್ಲಿ ಮೊಮ್ಮಗಳು ಅಷ್ಟೊಂದು ಸಿಹಿ 
ತಿಂಡಿಯನ್ನು ಎಣಿಸಿಕೊಡುತ್ತಾ ವ್ಯಾಪಾರ ನಡೆಸಿರುವುದು ಅವಳಿಗೆ 
ಅದ್ಬ್ಭುತವೆಂದು ತೋರಿತು. ಅದು ಹೇಗೆ ಅಷ್ಟು ವೇಗವಾಗಿ ಮಾಡಲು 
ಸಾಧ್ಯವಾಯಿತು? ಅಜ್ಮಿ ಕಣ್ಣು ಬಾಯಿಬಿಟ್ಟಿ ಕೊಂಡಳು. 


ಹಣದ ಪೆಟ್ಟೆಗೆಯ ತುಂಬ ಹಣ ತುಂಬಿರುವುದನ್ನು ನೋಡಿ, ಇಷ್ಟು ಕಡಮೆ 
ಸಮಯದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಮಿಠಾಯಿ ಮಾರಾಟವನ್ನು 
ನಿಬಾಯಿಸಲು ನಿನ್ನಿಂದ ಸಾಧ್ಯವಾಯಿತಾದರೂ ಹೇಗೆ ಎಂದು ಅಜ್ಜಿ 
ಮೊಮ್ಮಗಳನ್ನು ಕೇಳಿದಳು. ಇದನ್ನು ಹೇಗೆ ಮಾಡಿದೆ ಅದನ್ನು ಹೇಗೆ ಮಾಡಿದೆ 
ಅಷ್ಟು ಸ್ವಲ್ಪ ಸಮಯದಲ್ಲಿ ಅಷ್ಟೊಂದು ಮಿಠಾಯಿಯನ್ನು ಹೇಗೆ ಲೆಕ್ಕ 
ಮಾಡಿದೆ ಹೇಗೆ ಮಾರಾಟ ಮಾಡಿದೆ ಹೀಗೆ ಮೊಮ್ಮಗಳ ಮೇಲೆ ಅಜ್ಮಿ ಪ್ರಶ್ನೆಗಳ 
ಸುರಿಮಳೆಯನ್ನೇ ಸುರಿಸಿದಳು. 


ಅಜ್ಜಿಯ ಪುಶ್ನೆಗಳಿಗೆ ಚೆನ್ನಾಗಿ ಒಮ್ಮೆ ನಕ್ಕು ಬಿಟ್ಟಿ ಮೊಮ್ಮಗಳು ಆಮೇಲೆ 
ವಿವರಿಸ ತೊಡಗಿದಳು. ಅಂಗಡಿಗೆ ಬಂದ ಕೂಡಲೇ ಮೊದಲಿಗೆ ತಾನು ಸಿಲಾಯ್‌ 
ಬಿನಾಯ್‌ ಮಿಠಾಯಿಗಳನ್ನು ಎಣಿಸಿ ಅವುಗಳನ್ನು ೧೦ರ ಹಲವು ಕಟ್ಟುಗಳಾಗಿ 
ವಿಂಗಡಿಸಿ ಒಂದು ಕಡೆಯಲ್ಲಿ ಜೋಡಿಸಿ ಇಟ್ಟಿಕೊಂಡಿದ್ದಾಗಿಯೂ ಆಕೆ ಅಜ್ಜಿಗೆ 
ತಿಳಿಸಿದಳು. ಗ್ರಾಹಕರು ೨೬ ಮಿಠಾಯಿಬೇಕಂದು ಕೇಳಿದಾಗ ೧೦ರ ಎರಡು 
ಕಟ್ಟಿಗಳ ಜೊತೆಗೆ ಪ್ರತ್ಯೇಕವಾಗಿ ೬ ಬಿಡಿ ಮಿಠಾಯಿಗಳನ್ನು 
ಎಣಿಸಿಕೊಡುತ್ತಿದ್ದುದಾಗಿ ತಿಳಿಸಿದಳು. ಇದೇ ಕ್ರಮದಲ್ಲಿ ಗ್ರಾಹಕರು ೪೫, ೭೯, ೪೭ 
ಅಥವಾ ೮೨ ಮಿಠಾಯಿಗಳಿಗೆ ಬೇಡಿಕೆಯಿಟ್ಟಾಗ ಕಟ್ಟಿ/ಕಟ್ಟಿಗಳ ಜೊತೆಯಲ್ಲಿ 
ಅವರು ಕೇಳಿದಷ್ಟು ಸಂಖ್ಯೆಯ ಬಿಡಿ ಮಿಠಾಯಿಗಳನ್ನು ಪ್ರತ್ಯೇಕವಾಗಿ ಎಣಿಸಿ 
ಜೊತೆಗಿರಿಸಿಕೂಡುತ್ತಿದ್ದುದಾಗಿ ತಿಳಿಸಿದಳು. ಇದನ್ನು ಕೇಳಿಸಿಕೊಂಡ ಅಜಿಗೆ 
ಇದು ಅದ್ಭುತವೆಂದು ತೋರಿತು. ಈ ರೀತಿಯಲ್ಲಿ ಆಕೆ ಎಂದೂ ಮಾಡಿರಲಿಲ್ಲ 
ಅಥವಾ ಈ ನಿಟ್ಟಿನಲ್ಲಿ ತಾನು ಒಮ್ಮೆಯೂ ಚಿ೦ತಿಸಿಯೂ ಇರಲಿಲ್ಲವಲ್ಲ ಎಂದು 
ಅಂದುಕೊಂಡಳು. ಇದನ್ನು ಎಲ್ಲಿ ಮತ್ತು ಹೇಗೆ ಕಲಿತೆ ಎಂದು ಮೊಮ್ಮಗಳನ್ನು 
ಆಕೆ ಕೇಳಿದಳು. ನಮ್ಮ ಶಾಲೆಯಲ್ಲಿ ಎಂದು ಉತರಿಸುತ್ತಾ ಮೊಮ್ಮಗಳು ಇಂಥ 
ಆಟಗಳನ್ನು ನಾವು ಗಣಿತದ ತರಗತಿಗಳಲ್ಲಿ ಆಡುತ್ತೇವೆ ಎಂದು ತಿಳಿಸಿದಳು. 
ಅಜ್ಮಿಗೆ ಇದನ್ನು ಕೇಳಿ ಬಹಳ ಸಂತೋಷವಾಯಿತು. ಮೊಮ್ಮಗಳನ್ನು 
ಬರಸೆಳೆದು ಅಪ್ಪಿಕೊಂಡ ಅಜ್ಮಿ ತಮಾಶೆಯಾಗಿ ಹೇಳಿದಳು - “ಮೇಡಮ್ಮಾರೇ, 
ನೀವು ನನ್‌ ಕೆಲ್ದಾನಾ ಭಾಳ ಸರಾಗ ಮಾಡ್‌ ಬಿಟಿ. ಇನ್ನುಂದೆ ನಾನೂ ಪ್ರತಿದಿನ 
ಸಿಹಿತಿಂಡಿ ಮಾರಾಟಿದ ವ್ಯಾಪಾರಾನ ಇದೇ ರೀತಿ ಮಾಡೀನಿ”. 


ಮಕ್ಕಳೆಲ್ಲರೂ ಈ ಕಥೆಯನ್ನು ಬಹಳ ಆಸಕ್ತಿಯಿಂದ ಕೇಳಿಸಿಕೊಂಡರು, ಕೇಳಿ 
ಆನಂದಿಸಿದರು. ಅನಂತರ ನಾನು ಮಕ್ಕಳಲ್ಲಿ ಕೇಳಿದೆ, "ನೀವೂ ಮಾಡ್ತೀರಾ 
ಸಿಲಾಯ್‌ ಬಿನಾಯ್‌ ಮಿಠಾಯಿ"? ಮಕ್ಕಳು ಖುಷಿಯಿಂದ ಒಪ್ಪಿಕೊಂಡರು. 
ಮಕ್ಕಳನ್ನು ನಾಲ್ಕು ಗುಂಪುಗಳಲ್ಲಿ ವಿಂಗಡಿಸಿ ಪ್ರತಿಗುಂಪಿಗೂ ಕಡ್ಡಿಗಳು, ಮತ್ತು 


ಕಡ್ಡಿಗಳನ್ನು ಕಟ್ಟಿಗಳನ್ನಾಗಿ ಕಟ್ಟಿಲು ರಬ್ಬರ್‌ ಬ್ಯಾಂಡ್ಗಳು ಮತ್ತು ದಾಳವನ್ನು 
(ಡೈಸ್‌ ಅನ್ನು) ಕೊಡಲಾಯಿತು. ಮತ್ತೆ ಆಟಿ ಶುರುವಾಯಿತು. ದಾಳವನ್ನು 
ಉರುಳಿಸಿದಾಗ ಅದು ೫ ಎಂದು ಬಿದ್ದರೆ ನಾನು ೫ ಕಡ್ಡಿಗಳನ್ನು ನನ್ನಲ್ಲೆ 
ಇರಿಸಿಕೊಳ್ಳಬೇಕು. ನನ್ನ ಗುಂಪಿನಲ್ಲಿರುವ ಉಳಿದ ಮಕ್ಕಳು ಕೂಡ ಸರದಿಯಂತೆ 
ಅದೇ ರೀತಿಯಲ್ಲಿ ದಾಳವನ್ನು ಹಾಕಿದಾಗ ಅದು ತೋರಿಸುವ ಸಂಖ್ಯೆಗೆ 
ಅನುಗುಣವಾಗಿ ಕಡ್ಡಿಗಳನ್ನು ತಮ್ಮಲ್ಲಿ ಇರಿಸಿಕೊಳ್ಳಬೇಕು. ಪುನಃ ನನ್ನ ಸರದಿ 
ಬಂದು ನಾನು ದಾಳ ಉರುಳಿಸಿದಾಗ ೬ ಎಂದು ತೋರಿಸಿದರೆ ನನ್ನಲ್ಲಿರುವ 
ಕಡ್ಡಿಗಳ ಸಂಖ್ಯೆ ೧೧ ಆಗುತ್ತದೆ. ಈ ೧೧ರಲ್ಲಿ ೧೦ನ್ನು ಎಣಿಸಿ ಒಂದು 
ಕಟ್ಟಿಮಾಡಿ ಕೊಳ್ಳವುದು. ನಮ್ಮ ಸರದಿಬಂದಂತೆಲ್ಲ ೧೦ರ ಕಟ್ಟಿಗಳನ್ನು 
ಮಾಡುತ್ತಾ ಹೋಗುವುದು. 


ಆಟಿದ ಕೂನೇ ಹಂತ ಮುಟ್ಟಿ ತೊಡಗಿದೆವು. ಮಕ್ಕಳು ಈ ಆಟಿವನ್ನು 
ಅತ್ಯುತ್ಸಾಹದಿಂದ ಆಡಿ ಖುಷಿಪಟ್ಟಿರು. ಸ್ವಲ್ಪ ಸಮಯದ ಅನಂತರ ನಾನು 
ಪ್ರತಿಗುಂಪಿನ ಬಳಿ ಹೋಗಿ ಅವರೊಂದಿಗೆ ಸಾಮಾನ್ಯ ಮಾತುಕತೆ 
ಪ್ರಾರಂಬಿಸಿದೆ. ನನಗೆ ೨೫ ಸಿಲಾಯ್‌ ಬಿನಾಯ್‌ ಮಿರಠಾಯಿಕೂಡುವಂತೆಕೇಳಿದೆ. 
ಮಕ್ಕಳು ಅದನ್ನು ಕೊಟ್ಟಿ ಅನಂತರ, ನನಗೆ ೨೫ ಮಿಠಾಯಿ ಕೂಡಬೇಕಾದರೆ 
ಎಷ್ಟು ಕಟ್ಟಿಗಳನ್ನು ಕೊಡಬೇಕು ಮತ್ತು ಎಷ್ಟು ಮಿರಾಯಿಗಳನ್ನು ಬಿಡಿಯಾಗಿ 
ಕೂಡಬೇಕಾಗುತ್ತದೆ ಎಂದು ಕೇಳಿದಾಗ ಮಕ್ಕಳು ಸಮರ್ಪಕವಾಗಿ 
ಉತ್ತರಕೊಟ್ಟಿರು. ಇಡೀ ಪ್ರಕ್ರಿಯೆಯನ್ನು ಉತ್ತಮ ರೀತಿಯಲ್ಲಿ ಮುಂದಕ್ಕೆ 
ಕೊಂಡೊಯ್ಯಲು ಸಾಧ್ಯವಾಯಿತು. ಪ್ರತಿಗುಂಪಿಗೂ ಭೇಟಿ ನೀಡಿ ಮಕ್ಕಳನ್ನು 
ಪ್ರಶ್ನಿಸುತ್ತಾ ಹೋದಂತೆ ಮಕ್ಕಳು ಉತ್ತಮ ರೀತಿಯಲ್ಲಿ ಉತ್ತರಿಸತೊಡಗಿದರು. 
ಕೊನೆಯಲ್ಲಿ ಅವರು ತಯಾರಿಸಿದ ಸಿಲಾಯ್‌ ಬಿನಾಯ್‌ ಎಮಿಠಾಯಿಗಳ 
ಸಂಖ್ಯೆಯನ್ನು ಬರೆಯಲಾಯಿತು. ಉದಾಹರಣೆಗೆ, ೧೦ರ ೫ ಕಟ್ಟಿಗಳು ಮತ್ತು 
೮ ಬಿಡಿ ಮಿಠಾಯಿಗಳು ಎಂದರೆ ಅದು ಒಟ್ಟಿ ೫೮. 


ಕಥೆಯ ಅನಂತರ ಆಡಿಸಲಾದ ಆಟವು ಮಕ್ಕಳಿಗೆ ಹೊಸದಿಕ್ಕನ್ನು 
ತೋರಿಸಿಕೊಟ್ಟಿತು. ಅವರು ಪ್ರತಿದಿನ ಈ ಆಟಿವನ್ನು ಆಡತೊಡಗಿದರು ಮತ್ತು 
ಅದನ್ನು ವಿವರಿಸುವುದಕ್ಕೆ ಕೂಡ ಅವರು ಶಕರಾದರು. ನಾನು ಅವರಲ್ಲಿ ೩೫ರ 
ಅರ್ಥವೇನೆಂದು ಕೇಳಿದಾದ ಅವರಿಗೆ ಅದನ್ನು ವಿವರಿಸಿ (೧೦ರ ೩ ಕಟ್ಟುಗಳು 
ಮತ್ತು ೫ ಬಿಡಿ ಮಿಠಾಯಿಗಳು) ಅಂದರೆ, ೩೦ ಮತ್ತು ೫ ಎಂದು ಹೇಳಲು 
ಸಾಧ್ಯವಾಯಿತು. ಮಕ್ಕಳು ಪರಸ್ಪರರಿಂದ ಕಲಿಯುವುದರೊಂದಿಗೆ ಕಲಿಕೆಯಲ್ಲಿ 
ಮುನ್ನಡೆಯ ತೊಡಗಿದರು. ಈ ಪ್ರಕ್ರಿಯೆಯು ಸ್ನಾನ ಬೆಲೆಯ 
ಪರಿಕಲ್ಪನೆಯನ್ನು ಮಕ್ಕಳ ಮನಸ್ಸಿನಲ್ಲಿ ಎಷ್ಟರಮಟ್ಟಿಗೆ ಉತ್ತಮ ರೀತಿಯಲ್ಲಿ 
ಮೂಡಿಸಿತು ಎನ್ನುವುದಕ್ಕೆ ಮಕ್ಕಳು ಕಟ್ಟುಗಳನ್ನು ಸಮರ್ಪಕ ರೀತಿಯಲ್ಲಿ 
ವಿಂಗಡಿಸಿ ಕಟ್ಟುತ್ತಿರುವುದೇ ಅದಕ್ಕೆ ಪುರಾವೆಯಾಯಿತು. ಕಟ್ಟಿಗಳನ್ನು 
ಕಟ್ಟಿವುದರಿಂದ ತೊಡಗಿ ಸ್ಥಾನ ಬೆಲೆಯೆಡೆಗೆ ಸಾಗಿದ ಈ ಪಯಣವು ತನ್ನಷ್ಟಕ್ಕ 
ತಾನೇ ಜರುಗಿದ ಒಂದು ಸರಾಗ ಪಯಣಮವಾಗಿತ್ತು. 


ಈ ಸಿಲಾಯ್‌ ಬಿನಾಯ್‌ ಮಿಠಾಯಿ ಕಥೆಯು ಕೇವಲ ತರಗತಿಗೆ ಸೀಮಿತವಾಗಿ 
ಉಳಿಯಲಿಲ್ಲ. ಅದು ಅಲ್ಲಿಂದ ಈ ಮಕ್ಕಳ ಮನೆ ಮನೆಯನ್ನು ಮಾತ್ರವಲ್ಲದೆ 
ನೆರೆಹೊರೆಯನ್ನೂ ತಲಪಿತು. ಈ ಕಥೆಯನ್ನು ನಾನು ತರಬೇತಿಯ 
ಅಧಿವೇಶನಗಳಲ್ಲಿ ಸರಕಾರಿ ಶಾಲೆಯ ಶಿಕಕರೊಂದಿಗೂ 
ಹಂಚಿ ಕೂಳ್ಳತೊಡಗಿದೆ. ಮತ್ತು, ಅವಕಾಶ ಸಿಕ್ಕಿದಾಗಲೆಲ್ಲ ನಾನು ಈ ಸಿಲಾಯ್‌ 
ಬಿನಾಯ್‌ ಮಿಠಾಯಿ ಕಥೆಯನ್ನು ಎಲ್ಲರೊಂದಿಗೂ ಹಂಜಿಕೊಳ್ಳುತ್ತಿದ್ಲೇನೆ. 


ಪ್ರಮೋದ್‌, ಅವರು ಪ್ರಸ್ತುತ ಉತರ ಕಾಶಿಯಲ್ಲಿನ ಅಜೀಂಪ್ರೇಮ್‌ ಜೀ 
ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿವಿಧ 
ಶಾಲೆಗಳಲ್ಲಿ ೯ ವರ್ಷಗಳ ಕಾಲ ಕಲಿಸಿದ ಅನುಭವ ಹೊಂದಿದ್ದಾರೆ. 


ಅವರನ್ನು. ramod kandpal@azimpremjifoundation. ory ಇಮೇಲ್‌ ಐಡಿಯ 
ಮೂಲಕ ಸುಿಂಪರ್ಕಿಸಬಹುದು. 


